ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ಸ್ಥಯ ರೋಗ ನಿರ್ಮೂಲನಾ ಕ್ರಮಗಳು 
ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು)- 


606(815) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಭಾರತ ಸರ್ಕಾರದ ಪ್ರಕಾರ 2025ರ ವೇಳೆಗೆ ಕಯ ರೋಗವನ್ನು ಸಂಪೂರ್ಣವಾಗಿ ತೊಡೆದು ಹಾಕಲು 
ರಾಜ್ಯವು ಸಿದ್ಧವಾಗಿದೆಯೆ; (ಮಾಹಿತಿ ನೀಡುವುದು) 


(ಆ) ಗುರಿಯನ್ನು ಸಾಧಿಸಲು ವರ್ಷಕ್ಕೆ ಹತ್ತು ಪ್ರತಿಶತದಷ್ಟು ನಿಯಂತ್ರಣ ಕ್ರಮ ಅಗತ್ಯವಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 2018ರಲ್ಲಿ ರಾಜ್ಯದಲ್ಲಿ ಹಿಂದಿನ ವರ್ಷಕ್ಕಿಂತ ಕೇವಲ ಎರಡು ಪ್ರತಿಶತದಷ್ಟು 
ನಿಯಂತ್ರಣ ಕೈಗೊಂಡಿದ್ದು ನಿಜವೇ; ಹಾಗಿದ್ದಲ್ಲಿ, ಕಾರಣಗಳ ಸಮೇತ ಅದರ ವಿವರಗಳನ್ನು ಒದಗಿಸುವುದು; 


Em! 


(ಇ) ಟಿ.ಬಿ ಖಾಯಿಲೆ ಪರೀಕ್ಷೆಯಿಂದ ದೃಢಪಟ್ಟೆರುವ ಈ ಖಾಯಿಲೆಯ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಎನ್ನುವ 
ಧೋರಣೆಯನ್ನು ಸರ್ಕಾರ ತಳೆದಿದೆಯೇ; 


(ಈ) ಟಿ.ಬಿ. ಪರೀಕ್ಷೆಯಿಂದ ದೃಢಪಟ್ಟಿರುವ ಪ್ರಕರಣಗಳಲ್ಲಿ ರೋಗಿಗಳೊಂದಿಗೆ ಸಂಪರ್ಕದಲ್ಲಿ ಇರುವವರಿಗೆ 
ಉತ್ತಮ ಚಿಕಿತ್ಸೆ ನೀಡುವ ಬಗ್ಗೆ ಸರ್ಕಾರ ಗಮನ ಹರಿಸುತ್ತಿದೆಯೇ? (ಸಂಪೂರ್ಣ ವಿವರಗಳನ್ನು ನೀಡುವುದು) 


